ಕರ್ನಾಟಿಕ ವಿಧಾನ ಪರಿಷತ್ತು 


೬ 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1286 

ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು “ಶ್ರೀ ಐವನ್‌ ಡಿ'ಸೋಜಾ 
(ನಾಮನಿರ್ಡೇಶನ ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 17.03.2020 

ಉತ್ತರಿಸುವ ಸಚಿವರು ಆಹಾರ, ನಾಗರಿಕ ಸರಬರಾಜು ಮತ್ತು 

' ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು 

ಮಾಪನಶಾಸ್ತ ಇಲಾಖಾ ಸಚಿವರು 

k ಪ್ರಶ್ನೆ ಉತ್ತರ 

ಅ. | ರಾಜ್ಯದಲ್ಲಿ. ಗ್ರಾಹಕರ ವೇದಿಕೆಯ ಮಾಹಿತಿ 
ನ್ಯಾಯಾಲಯದಲ್ಲಿ ಬಾಕಿ ಇರುವ Y 
ಪ್ರಕರಣಗಳು ' ಎಷ್ಟು: (ವಿವರ ಬಾಕಿ 
ನೀಡುವುದು) 4 ಆಯೋಗಃವೇದಿಕೆ. | ಪ್ರಕರಣಗಳ 

ಸಂ ಸಂಖ್ಯೆ 
೦ಖ್ಯೇ 
— |1 |ರಾಜ್ಯಆಯೋಗ 6-4 
2 ಜಿಲ್ಲಾ ವೇದಿಕೆಗಳು 9790 
ಒಟ್ಟು 12016 

ಆ. | ಗ್ರಾಹಕರ ವೇದಿಕೆ ಅಧ್ಯಕ್ಷ ಮತ್ತು 
ಸದಸ್ಯರುಗಳ ' ಹುದ್ಮಗಳು ಖಾಲಿ| ರಾಜ್ಯದಲ್ಲಿರುವ ಜಿಲ್ಲಾ ವೇದಿಕೆಗಳಲ್ಲಿ 02 ಅಧ್ಯಕ್ಷ 
ಇವೆಯೇ: ' (ಜಿಲ್ಲಾವಾರು ವಿವರ/[ಹಾಗೂ 06 ಸದಸ್ಯ ಹುದ್ಮೆಗಳು ಖಾಲಿ ಇರುತ್ತದೆ. 
ನೀಡುವುದು). ವಿವರವನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 

ಇ. | ಗ್ರಾಹಕರ ರಕ್ಷಣೆಗಾಗಿ ಹೆಚ್ಚುವರಿ ತ್ವರಿತ | ಸರ್ನಾರದ €ಗೇಖ ಸೆ೧ಣ್ಯೆ:ಅವಾಸ 34 ಸೇಲಷ್‌ 201 
ನ್ಯಾಯಾಲಯಗಳನ್ನು ಸ್ಥಾಪಿಸಲು | ಭಾಗ-1, ದಿ: 22.05.2019ರಂತೆ ಕರ್ನಾಟಿಕ ರಾಜ್ಯ 
ಸರ್ಕಾರದ ಮುಂದೆ ಪ್ರಸ್ತಾವನೆ | ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ 

| ಇದೆಯೇ: ಇದ್ದಲ್ಲಿ ಈ ಬಗ್ಗೆ ವಿವರ | ಹೆಚ್ಚವರಿ ಪೀಠವನ್ನು ಒಂದು ವರ್ಷದ ಅವಧಿಗೆ 
| ನೀಡುವುದು: ಮಂಜೂರು ಮಾಡಲಾಗಿರುತ್ತದೆ.. | 

ಈ. | ಎಷ್ಟು ನಕಲಿ ವಸ್ತುಗಳ ಮಾರಾಟದ |ನಕಲಿ ವಸ್ತು ಮಾರಾಟದ ಬಗ್ಗೆ ಜಿಲ್ಲಾ ವೇದಿಕೆಗಳಲ್ಲಿ 
ಬಗ್ಗೆ ಕೇಸು ದಾಖಲಾಗಿವೆ: ಗ್ರಾಹಕರಿಗೆ |11 ಪ್ರಕರಣಗಳು ದಾಖಲಾಗಿರುತ್ತದೆ. ಈ ಪೈಕಿ 03! 
ಮೋಸ ಮಾಡಿದ ಬಗ್ಗೆ ಎಷ್ಟು 4 ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗೆ ಇತ್ಯರ್ಥ 
ಪ್ರಕರಣಗಳು ದಾಖಲಾಗಿವೆ: ಎಷ್ಟು ಪಡಿಸಿಕೊಂಡಿಯ್ದು "07 ಪ್ರಕರಣಗಳು ಇತ್ಯರ್ಥ 

” | ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ? | ಬಾಕಿ ಇರುತ್ತವೆ ಹಾಗೂ 01 ಪ್ರಕರಣದಲ್ಲಿ ಗ್ರಾಹಕರಿಗೆ | 
(ವಿವರ ನೀಡುವುದು) ರೂ.50000/- ಪರಿಹಾರವನ್ನು ನೀಡುವಂತೆ ಮತ್ತು 


ರೂ.50000/- ಗ್ರಾಹಕ ಕಲ್ಯಾಣ ನಿಧಿಗೆ ದಂಡವನ್ನು 
ಪಾವತಿಸುವಂತೆ ಆದೇಶಿಸಲಾಗಿರುತ್ತದೆ. 


ಆನಾಸ 26 ಸಲಘ 2020 (ಇ-ಆಫೀಸ್‌) 
(ಕೆ. ಗೋಪಾಲಯ್ಯ) ' 
ಆಹಾರ, ನಾಗರಿಕ ಸರಬರಾಜು ಮತ್ತು 
4 ಗ್ರಾಹಕರ ವ್ಯವಹಾರಗಳ ಹಾಗೂ 
} ಕಾನೂನು-ಮಾಪನಶಾಸ್ತ್ಯ ಇಲಾಖಾ 
ಸಚಿವರು. 


ಅಮಬಂಲಧ-1 


La: 286 


ಅಧ್ಯಕ್ಷರ ಮತ್ತು ಸದಸ್ಯರ ಖಾಲಿ ಹುದ್ದೆಗಳ ವಿವರ 


ಖಾಲಿ ಇರುವ ಹುದ್ದೆಗಳು 


ಸಂಖ್ಯೆ ಚಿಲ್ಪಾ.ಖೇದಿಕ್ಜೆ ಅಧ್ಯಕ್ಷರು [ ಸದಸ್ಯರು 
1 ಕರ್ನಾಟಿಕ ರಾಜ್ಯ ಆಯೋಗ - - 
2 ಬೆಂಗಳೂರು ನಗರ - = 
3 ಬೆಂ. ಗ್ರಾಮಾ೦ತರ 1ನೇ ಹೆಚ್ಚುವರಿ - - 
4 ಬೆಂ. ಗ್ರಾಮಾಂತರ 2ನೇ ಹೆಚ್ಚುವರಿ 01 - 
5 ಬೆಂ. ಗ್ರಾಮಾಂತರ 3ನೇ ಹೆಚ್ಚುವರಿ 01 - 
6 ಬೆಂ. ಗ್ರಾಮಾಂತರ 4ನೇ ಹೆಚ್ಚುವರಿ - - 
7 [ಬಳ್ಳಾರಿ _ _ 
8 ಬೆಳಗಾಂ = 02 
9 | ಬೀದರ್‌" - - 
10 | ಬಿಜಾಪುರ - - 
11 | ಚಿಕ್ಕಮಗಳೂರು 8 § 
17” ಅತ್ರದುರ್ಗ ಜು S 
13 [ದಕ್ಷಿಣಕನ್ನಡ ವ 2 
14 ಧಾರವಾಡ - - 
15 ಕಲಬುರಗಿ - —- 
. 16 | ಹಾಸನ - ೫ 
17 ಕೋಲಾರ" ತ್ರ ೫» 
18 ಕೊಡಗು - - 
19 ಮಂಡ್ಯ ವ ಹ 
20 | ಮೈಸೂರು - - 
21 ರಾಯಚೂರು - - 
22 | ಶಿವಮೊಗ್ಗ - 01 
23 ತುಮಕೂರು - - 
24 | ಉತ್ತರಕನ್ನಡ A ಮ 
25 ಹಾವೇರಿ [ 01 
26 | ಚಾಮರಾಜನಗರ - 01 
27 ದಾವಣಗೆರೆ - - 
28 | ಕೊಪ್ಪಳ - 
29 ಗದಗ - - 
30 | ಬಾಗಲಕೋಟೆ - - 
31 ಉಡುಪಿ - 01 
32 | ಯಾದಗಿರಿ - ಒ 
| ಒಟ್ಟು 02 06 


